ಒಡಿಸಾ ಸರ್ಕಾರ 
ಶಾಲಾ ಮತ್ತು ಸಮೂಹ ಶಿಕ್ಷಣ ಇಲಾಖೆ 
ಸಂಖ್ಯೆ ೧೫೬೦೨/ಎಸ್‌ಎಮ್‌ಇ ದಿನಾ೦ಕ: ೦೬/೦೭/೨೦೧೩ 
VI--ಎಸ್‌ಎಐಮ್‌ಇ-(ಬಿ)-೭೯/೨೦೧೨ 
ಇವರಿಂದ, 


ಶ್ರೀಮತಿ ಉಶಾ ಪಾಧೀ, ಐಎಎಸ್‌ 
ಆಯುಕರು ಹಾಗೂ ಸರ್ಕಾರದ ಕಾರ್ಯದರ್ಶಿ 


ಗೆ, 


ಎಲ್ಲಾ ಜಿಲ್ಲಾ ಕಲೆಕ್ಟರ್‌ಗಳು 
ಎಲ್ಲಾ ಜಿಲ್ಲಾ ಶಿಕ್ಷಣ ಅಧಿಕಾರಿಗಳು 


ವಿಷಯ: ಎಸ್‌ ಅಂಡ್‌ ಎಮ್‌ಇ (ಶಾಲಾ ಮತ್ತು ಸಮೂಹ ಶಿಕ್ಷಣ) ಇಲಾಖೆಯ 
ಪುನರ್ದ್ಯವಸ್ಥೆಯ ಕುರಿತು. 


ಮಾನ್ಯರೇ, 


ದಿನಾಂಕ ೧೮.೫. ೨೦೧೩ರ ಅಧಿಸೂಚನೆ ಸಂಖ್ಯೆ ೧೧೯೯೪೦/ಎಸ್‌ಎಮ್‌ಇ 
ನ ಮೂಲಕ ಶಾಲಾ ಮತ್ತು ಸಮೂಹ ಶಿಕ್ಷಣ ಇಲಾಖೆಯನ್ನು ಕೇತ್ರ(ಬ್ಲಾಕ್‌) 
ಮತ್ತು ಜಿಲ್ಲಾ ಮಟ್ಟಿದಲ್ಲಿ ಪುನರ್ವ್ಯವಸ್ಥಿಸಲು ವಿಧಿ ವಿಧಾನಗಳನ್ನು ರೂಪಿಸಿ 
ತಿಳಿಸಲಾಗಿದೆ. ಪುನರ್ವ್ಯವಸ್ಥೆ ಮಾಡುವಾಗ ಕಳಕಂಡ ಮುಖ್ಯ ಅಂಶಗಳನ್ನು 
ಅಮುಸರಿಸತಕ್ಕದ್ದು: 


* ಫ್ನೇತ್ರ (ಬಾಕ್‌) ಶಿತಣಾಧಿಕಾರಿಗಳು ತಮ್ಮ ಜವಾಬ್ದಾರಿ 
ವಹಿಸಿಕೊಳ್ಳುವುದು 


೧೦.೦೩.೨೦೧೩ರ ಅಧಿಸೂಚನೆ ಸಂಖ್ಯೆ ೩೨೭/ಎಸ್‌ ಎಸ್‌ಎಮ್‌ಇಗೆ 
ಅನುಗುಣವಾಗಿ ರಾಜ್ಯದ ೧೬೩ ಬ್ಲಾಕ್‌ ಗಳಿಗೆ ಕ್ಷೇತ್ರ ಶಿಕಣಾಧಿಕಾರಿಗಳನ್ನು 
ನಿಯೋಜಿಸಲಾಗಿದೆ. ಪ್ರೌಢ ಶಿಕಣದ ನಿರ್ದೇಶಕರು, ಪ್ರಾಥಮಿಕ ಶಿಕ್ಷಣದ 
ನಿರ್ದೇಶಕರು ಇವರ ಗಮನಕ್ಕೆ ತಂದು ಸಂಬಂಧಪಟ್ಟ ಅಧಿಕಾರಿಗಳು 
ಆಯಾಯಾ ಜಿಲ್ಲಾ ಶಿಕ್ಷಣಾಧಿಕಾರಿಗಳಿಗೆ/ಜಿಲ್ಲಾ ಕಲೆಕ್ಟರ್‌ಗಳಿಗೆ ಹೋಗಿ 
ವರದಿಮಾಡಿ ಕೊಳ್ಳತಕ್ಕದ್ದ(ರಿಪೋರ್ಟ್‌). 


* ಉಸ್ತುವಾರಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ವ್ಯವಸ್ಥೆ 


೩೧.೦೫.೨೦೧೩ರ ಸರ್ಕಾರಿ ಆಜ್ನೆ ಸಂಖ್ಯೆ ೧೨೮೯೬/ಎಸ್‌ಎಮ್‌ಇ ನ 
ಪ್ರಕಾರ ಸೃಷ್ಟಿಯಾದ ೩೧೪ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಹುದ್ದೆಯಲ್ಲಿ ೧೬೩ 
ಹುದೆಗಳಿಗೆ ಮಾತ್ರ ನೇಮಕಾತಿ ಮಾಡಲಾಗಿದೆ. ಸಂಬಂಧಪಟ್ಟಿ ಜಿಲ್ಲಾ 
ಶಿಕ್ಷಣಾಧಿಕಾರಿಗಳು ಜಿಲ್ಲೆಯ ಭೌಗೋಳಿಕ ಪರಿಸ್ಥಿತಿಯನ್ನು 
ಗಮನದಲ್ಲಿರಿಸಿಕೊಂಡು ಕಲೆಕ್ಟರ್‌ ಅವರ ಒಪ್ಪಿಗೆಯನ್ನು ಪಡೆದು ಉಳಿದ 
ಕ್ಷೇತ್ರಗಳಿಗೆ ಒಬ್ಬ ಹೆಚ್ಚುವರಿ ಬಿಇಓ ಇರುವಂತೆ ವ್ಯವಸ್ಥೆ ಮಾಡತಕ್ಕದ್ದು. 


* ಫಛೇರಿ ಸಳಾವಕಾಶ 


ಪ್ರತಿಯೊಂದು ಕೇತುದಲ್ಲಿ ಈಗಿರುವ ಡಿಐ ಕಛೇರಿಗಳೇ ಕ್ಲೇತ್ರ ಶಿಕಣ 
ಕಛೇರಿಗಳಾಗಿ ಕಾರ್ಯನಿರ್ವಹಿಸತಕ್ಕದ್ದು. ಉಳಿದ ಕ್ಲೇತ್ರ ಶಿಕಣ ಕಛೇರಿಗಳು 
ಕ್ಲೇತ್ರದಲ್ಲಿರುವ ಬಿಆರ್‌ಸಿಸಿ ಕಟ್ಟಿಡಗಳಲ್ಲಿ ಕೆಲಸಮಾಡತಕ್ಕದ್ದು. ಹೀಗೆ ಕೆಲಸ 
ಮಾಡಿ ಕೊಳ್ಳಲು ಡಿಪಿಸಿಯು ಮ್ಯವಸ್ಥೆ ಮಾಡಿಕೊಡಬೇಕು. ನಂತರ, 
ಮೂಲಸೌಕರ್ಯಗಳನ್ನು ಸುಧಾರಿಸಲು ಶ್ರಮಗಳನ್ನು ತೆಗೆದುಕೂಳ್ಳಲಾಗುತ್ತದೆ. 


* ದಾಖಲೆಗಳು 


ಶಿಕ್ಷಕರು, ನ್ಯಾಯಾಲಯದ ಮೊಕದ್ದಮೆಗಳು ಇವುಗಳಿಗೆ 
ಸಂಬಂಧಿಸಿದಂತಹ ದಾಖಲೆಗಳನ್ನು ಪುನರ್ದವಸ್ಥಗೆ ಸಂಬಂಧಿಸಿದ 
ಅಧಿಸೂಚನೆಯನ್ನು ಅನುಸರಿಸಿ ಆಯಾಯಾ ಕ್ಲೇತ್ರ ಶಿಕಣ ಕಛೇರಿಗಳಿಗೆ 
ತಪಶೀಲು ಪಟ್ಟಿೆಗಳೊಂದಿಗೆ ವರ್ಗಾಯಿಸುವುದು. ಆದಾಗ್ಯೂ, ಈಗಿರುವ ಡಿಐ 
ಕಛೇರಿಗಳು ಅವುಗಳನ್ನು ಕ್ಲೇತ್ರ ಶಿಕ್ಷಣ ಕಛೇರಿಗಳು ಎಂದು ಘೋಷಿಸಿದ್ದರೂ 
ಅವು ಭವಿಷ್ಯದ ಪರಾಮರ್ಶಗೆ ಅಗತ್ಯವಾದ ಎಲ್ಲಾ ದಾಖಲೆಗಳಿಗೂ ನೊಡಲ್‌ 
ಕಛೇರಿಗಳಾಗಿರುತವೆ. 


* ಹಣಕಾಸಿನ ಜವಾಬ್ದಾರಿಯ ನಿಯೋಜನೆ 


ಹಣಕಾಸಿನ ನಿರ್ವಹಣೆಯ ಕುರಿತು ವಿವರವಾದ ವಿಧಿವಿಧಾನಗಳೊಂದಿಗೆ 
ಕ್ಲೇತ್ರ ಶಿಕ್ಷಣಾಧಿಕಾರಿಗಳನ್ನು ಡಿಡಿಓಗಳಾಗಿ ನೇಮಿಸಲು ಬೇರೆ ಆಜ್ಞೆಯನ್ನು 
ನೀಡಲಾಗುವುದು. 


* ಕೆಲಸದ ಪಟ್ಟಿ 


ಜಿಲ್ಲಾ ಶಿಕ್ಷಣಾಧಿಕಾರಿ, ಹೆಚ್ಚುವರಿ ಜಿಲ್ಲಾ ಶಿಕಣಾಧಿಕಾರಿ, ಕ್ಲೇತ್ರ 
ಶಿಕ್ಷಣಾಧಿಕಾರಿ ಮತ್ತು ಹೆಚ್ಚುವರಿ ಕ್ಲೇತ್ರ ಶಿಕ್ಷಣಾಧಿಕಾರಿ ಇವರುಗಳಿಗೆ 
ಸಂಬಂಧಿಸಿದ ಕೆಲಸದ ಪಟ್ಟೆಯನ್ನು ಅನುಬಂಧ-। ರಲ್ಲಿ ನೀಡಲಾಗಿದೆ. 


ಆದ್ದರಿಂದ ಇದಕ್ಕ ಸಂಬಂಧಿಸಿದಂತೆ ತಾವು ಸೂಕ ಕ್ರಮವನ್ನು 
ಕೈಗೊಳ್ಳಬೇಕೆಂದು ಎವಿನಂತಿ.ನಿಮಗೆ ಯಾವುದೇ ಸ್ಪಷ್ಟೀಕರಣ ಬೇಕಿದ್ದರೆ 
ಇಲಾಖೆಯನ್ನು ಸಂಪರ್ಕಿಸತಕ್ಕದ್ದು. 


ತಮ್ಮ ವಿಶ್ವಾಸಿ, 
ಆಯುಕರು ಹಾಗೂ ಸರ್ಕಾರದ ಕಾರ್ಯದರ್ಶಿ. 


ಮೆಮೊ ಸಂಖ್ಯೆ ೧೫೬೦೩/ಎಸ್‌ಎಮ್‌ಇ ದಿನಾ೦ಕ: ೦೬/೦೭/೧೩. 


ಇದರ ಪ್ರತಿ ಹಾಗೂ ಅಡಕದ ಪ್ರತಿಯನ್ನು ಎಸ್‌ ಅಂಡ್‌ ಎಂ ಇಲಾಖೆ/ 
ಎಸ್‌ವಿಡಿ, ಒಓಪವಿಇವಿಎ/! ಎಸ್‌ವಿಡಿ, ಆರ್‌ಎಮ್‌ಎಸ್‌ಐಎ(ಓಎಂಎಸ್‌ಎಂ)ಗಳ 
ನಿರ್ದೇಶಕರುಗಳಿಗೆ ಹಾಗೂ ಅಧ್ಯಕ್ಷರು, ಪ್ರೌಢಶಿಕಣ ಮಂಡಳಿ, ಒಡಿಸಾ, 
ಬಿಬಿಎಸ್‌ಆರ್‌ ಇವರುಗಳ ಗಮನಕ್ಕೆ ಹಾಗೂ ಸೂಕ ಕ್ರಮಕ್ಕೆ ಕಳಿಸಲಾಗಿದೆ. 


ಸರ್ಕಾರದ ಜಂಟಿ ಕಾರ್ಯದರ್ಶಿ 


ಮೆಮೊ ಸಂಖ್ಯೆ ೧೫೬೦೪/ಎಸ್‌ಎಮ್‌ಇ ದಿನಾ೦ಕ: ೦೬/೦೭/೧೩. 


ಇದರ ಪ್ರತಿ ಹಾಗೂ ಅಡಕದ ಪ್ರತಿಯನ್ನು ಎಲ್ಲಾ ಡಿಪಿಸಿ, ಎಎಸ್‌ಎ/ 
ಎಲ್ಲಾ ಬಿಡಿಓ /ಎಲ್ಲಾ ಶಾಲಾ ಡಿಐ/ಎಲ್ಲಾ ಕ್ಲೇತ್ರ ಶಿಕ್ಷಣಾಧಿಕಾರಿ ಇವರುಗಳ 
ಗಮನಕ್ಕ ಹಾಗೂ ಸೂಕ ಕ್ರಮಕ್ಕ ಕಳಿಸಲಾಗಿದೆ. 


ಸರ್ಕಾರದ ಜಂಟಿ ಕಾರ್ಯದರ್ಶಿ. 


ಮೆಮೊ ಸಂಖ್ಯೆ ೧೫೬೦೫/ಎಸ್‌ಎಮ್‌ಇ ದಿನಾ೦ಕ: ೦೬/೦೭/೧೩. 


ಇದರ ಪ್ರತಿ ಹಾಗೂ ಅಡಕದ ಪ್ರತಿಯನ್ನು ಎಸ್‌ ಅಂಡ್‌ ಎಮ್‌ಇ 
ಇಲಾಖೆಯ ಎಲ್ಲಾ ಅಧಿಕಾರಿಗಳ/ಎಲ್ಲಾ ವಿಬಾಗಗಳ/ಕಂಪ್ರ್ಯೂಟಿರ್‌ ಕೋಶ 
ಇವರುಗಳ ಗಮನಕ್ಕ ಹಾಗೂ ಸೂಕ್ತ ಕಮಕ್ಕ ಕಳಿಸಲಾಗಿದೆ. 


ಸರ್ಕಾರದ ಜಂಟಿ ಕಾರ್ಯದರ್ಶಿ. 


ಅಮುಒಬಂಧ-! 


ಪುನರ್ವ್ವವಸ್ನೆಯನ೦ತರ ಎಸ್‌ ಅಂಡ್‌ ಎ೦*ಇ ಇಲಾಖೆಯ 
ವಿವಿಧ ಅಧಿಕಾರಿಗಳ ಕೆಲಸಗಳ ಪಟ್ಟಿ 


(A) ಜಿಲ್ಲಾ ಶಿಕಣಾಧಿಕಾರಿಯವರ ಕೆಲಸಗಳ ಪಟ್ಟಿ 


ಸಂಬಂಧಪಟ್ಟಿ  ವಿಷಯಗಳಿಗೆ/ ಗಾರ್ಯಕ್ರಮಗಳಿಗೆ ಅನ್ನಯಿಸಿದಂತೆ 
ಜಿಲ್ಲಾ ಶಿಕ್ಷಣಾಧಿಕಾರಿಯು, ಶಾಲಾ ಮತ್ತು ಸಾಮುದಾಯಿಕ ಶಿಕ್ಷಣ ಇಲಾಖೆಯ 
(ಎಸ್‌ ಅಂಡ್‌ ಎಮ್‌ಇ) ಎಲ್ಲಾ ನಿರ್ದೇಶಕರುಗಳಿಗೆ ಉತರದಾಯಿಯಾಗುತ್ತಾರೆ. 
ಅವರು ಜಿಲ್ಲೆಯ ಎಲ್ಲಾ ಶೈಕ್ಷಣಿಕ ವಿಷಯಗಳಿಗೂ ಸಹ 
ಜವಾಬ್ದಾರರಾಗಿರುತ್ತಾರೆ. ಜಿಲ್ಲಾ ಶಿಕ್ಷಣಾಧಿಕಾರಿಯ ಕರ್ತವ್ಯಗಳು ಮತ್ತು 
ಕಾರ್ಯಗಳು ಕಳಕಂ೦ಡಂತಿರುತ್ತವೆ. 


(B) ತನಿಖೆ 


° ಜಿಲ್ಲಾ ಶಿಕ್ಷಣಾಧಿಕಾರಿಯು ತನ್ನ ವ್ಯಾಪ್ತಿಯಲ್ಲಿ ಬರತಕ್ಕಂಥ ಎಲ್ಲಾ 
ಸರ್ಕಾರಿ  ಅನುದಾವಿತ ಮತ್ತು ಮಾನ್ಯತೆ ಹೊಂದಿರುವ 
ವಿದ್ಯಾಸಂಸ್ಥೆಗಳನ್ನು ಸಮರ್ಥವಾಗಿ ತವಿಬೆ ಮಾಡಬೇಕಾದ 
ಜವಾಬ್ಧಾರಿಯನ್ನು ಹೊಂದಿರುತ್ತಾರೆ. 

° ಜಿಲ್ಲಾ ಶಿಕ್ಷಣಾಧಿಕಾರಿಯು ಪ್ರತಿಯೊಂದು ಮಾನ್ಯತೆ ಹೊಂದಿರುವ 
ಪ್ರೌೌಢಶಾಲೆಯನ್ನೂ ಒಂದು ವರ್ಷದಲ್ಲಿ ಕನಿಷ್ಟ ಒಂದು 
ಬಾರಿಯಾದರೂ ತನಿಖೆಗೆ ಒಳಪಡಿಸಬೇಕು ಮತ್ತು ಎಚ್‌ಎಸ್‌ಸಿ 
ಪರೀಕ್ಷೆಗೆ ಸಂಬಂಧಿಸಿದಂತೆ ಪ್ರಸಕ್ತ ವಿದ್ಯಾರ್ಥಿಗಳಿಗೆ ಬಿಎಸ್‌ಇ(ಓ) 
ನೀಡಿರುವ ಅನುಮತಿ ಕುರಿತು ವರದಿಯನ್ನು ಸಲ್ಲಿಸಬೇಕು. 

. ಆತನು ಕನಿಷ್ಠ ಹತ್ತು ಪೌೌಡಶಾಲೆಗಳನ್ನೂ/ಉನ್ನತ ಪ್ರಾಥಮಿಕ 
ಹಾಗೂ ಪ್ರಾಥಮಿಕ ಶಾಲೆಗಳನ್ನು ಪ್ರತಿ ತಿಂಗಳಿನಲ್ಲಿ ತನಿಖೆ ಮಾಡಿ 
ತನ್ನ ಕೆಳಗಿರುವ ತನಿಖಾಧಿಕಾರಿಗಳು ಸರಿಯಾಗಿ ಕಲಸ 
ನಿರ್ವಹಿಸುತ್ತಿದ್ದಾರೆಯೇ ಎಂಬುದನ್ನು ಖಜಚಿತಪಡಿಸಿಕೊಳ್ಳಬೇಕು 
ಮತ್ತು ವಿದ್ಯಾರ್ಥಿಗಳ ಕಲಿಕೆಯ ಸುಧಾರಿಸುವಿಕೆ ಹೇಗಿದೆ 
ಎಂಬುದನ್ನು ಅರಿಯಲು ತರಗತಿಗಳನ್ನು ತೆಗೆದುಕೂಳ್ಳಬೇಶು. 
ಅಗತ್ಯವಿದ್ದಲ್ಲಿ ಜಿಲ್ಲಾ ಶಿಕ್ಷಣಾಧಿಕಾರಿಯು ಕೇತ ತನಿಖೆ ಮಾಡುವಾಗ 
ತನ್ನೊಂದಿಗೆ ಸಂಬಂಧಪಟ್ಟ ಕ್ಷೇತ್ರ ಶಿಕ್ಷಣಾಧಿಕಾರಿಯನ್ನು ಜೊತೆಗೆ 
ಕರೆದುಕೊಂಡು ಹೋಗಬಹುದು. 

. ಅವರು ತಮ್ಮ ಅಧೀನದಲ್ಲಿ ಇರುವ ಕಛೇರಿಗಳಿಗೆ ಭೇಟಿ ನೀಡಿ ಅಲ್ಲಿನ 
ಲೆಕ್ಕದ ಪುಸಕ, ಯುಸಿ ಗಳು, ಪಿಂಚಣಿ ಕೇಸುಗಳು, ಇನ್ನಿತರ 
ಹಣಕಾಸಿನ ಹಾಗೂ ಸಂಗಹಣೆ ಮಾಡಿಕೂಳ್ಳವುದಕ್ಕ ಸಂಬಂಧಿಸಿದ 
ಅಂಶಗಳನ್ನು ತನಿಖೆ ಮಾಡತಕ್ಕದ್ದು. 


ಇದಕೆ ಸಂಬಂಧಿಸಿದಂತೆ ಸರ್ಕಾರವು ವಹಿಸುವ ಯಾವುದೇ 
ಜವಾಬ್ದಾರಿಯನ್ನು ಆತನು ನಿರ್ವಹಿಸಬೇಕು. 


(b) ಆಡಳಿತಾತ್ಮಕ 


ಜಿಲ್ಲಾ ಶಿಕಣಾಧಿಕಾರಿಗಳು ಕ್ಷೇತ್ರ ಶಿಕಣ ಕಛೇರಿ, ಸರ್ಕಾರ ಮಾಧ್ಯಮಿಕ 
ಶಾಲೆಗಳು, ಅಮುದಾವಿತ ಮಾಧ್ಯಮಿಕ ಶಾಲೆಗಳು, ಅನುದಾನಿತ ಮದ್ರಸಾ 
ಮತ್ತು ಅಮುದಾನಿತ ಸಂಸ್ಕೃತ ತೊಲ್‌'ಗಳಿಗೆ ಕಛೇರಿ 
ಮುಖ್ಯಸ್ಥರಾಗಿರುತ್ತಾರೆ. 

ಜಿಲ್ಲಾ ಶಿಕ್ಷಣಾಧಿಕಾರಿಗಳು ಪ್ರಾಥಮಿಕ ಶಿಕಣ, ಸಮೂಹ ಶಿಕಣ, 
ಎ೦ಂಡಿಎ೦ ಕಾರ್ಯಕ್ರಮ, ಆರ್‌ಎಮ್‌ಎಸ್‌ಎ, ಆರ್‌ಟೆಣ ಅನುಷ್ಠಾನ 
ಮತ್ತು ಅವರಿಗೆ ಕಾಲದಿಂದ ಕಾಲಕ್ಕೆ ವಹಿಸಬಹುದಾದ 
ಕೆಲಸಕಾರ್ಯಗಳು ಇವೆಲ್ಲದರ ಮೇಲುಸ್ತುವಾರಿ ಮಾಡಬೇಶು. 

ಕ್ಲೇತ್ರ ಶಿಕ್ಷಣಾಧಿಕಾರಿ, ಸಹಾಯಕ ಕ್ಲೇತ್ರ ಶಿಕ್ಷಣಾಧಿಕಾರಿಗಳ ಕೆಲಸದ ಮೇಲೆ 
ನಿಗಾ ಇಟ್ಟು ಮೇಲುಸ್ತುವಾರಿ ಮಾಡಬೇಕು ಮತ್ತು ಸಹಾಯಕ ಜಿಲ್ಲಾ 
ಶಿಕ್ಷಣಾಧಿಕಾರಿ, ಕ್ಷೇತ್ರ ಶಿಕ್ಷಣಾಧಿಕಾರಿ, ಸಹಾಯಕ ಕ್ಲೇತ್ರ ಶಿಕ್ಷಣಾಧಿಕಾರಿ 
ಮತ್ತು ಮುಖ್ಯೋಪಾಧ್ಯಾಯರುಗಳು (ಓಇಎಸ್‌-॥ ಮತ್ತು ಸೀನಿಯರ್‌ 
ಎಸ್‌ಎಸ್‌) ಇವರುಗಳ ಸಿಸಿಆರ್‌ ಗಳನ್ನು ಅವರೇ ನೋಡಿಕೂಳ್ಳಬೇಶು. 
ಸರ್ಕಾರಿ ಪ್ರೌಢಶಾಲೆಗಳ ಮುಖ್ಯೋಪಾಧ್ಯಾಯರನ್ನು ಬಿಟ್ಟು ಉಳಿದಂತೆ 
ಜಿಲ್ಲೆಯ ಎಲ್ಲಾ ಬೋಧನಾ ಮತ್ತು ಬೋಧನೇತರ ಸಿಬ್ಬಂದಿಯ 
ವರ್ಗಾವಣೆ ಮತ್ತು ಬಡ್ಡಿಯನ್ನು ಅವರೇ ನೋಡಿಕೊಳ್ಳತಕ್ಕದ್ದು. 

ತಮ್ಮ ನಿಯಂತ್ರಣಕ್ಕೆ ಬರುವ ಎಲ್ಲಾ ವಿದ್ಯಾಸಂಸ್ಥೆಗಳಲ್ಲಿ ಇಲಾಖೆಯ 
ನಿಯಮಾವಳಿ, ಸುತ್ತೋಲೆಗಳನ್ನು ಕಟ್ಟುನಿಟ್ಟಾಗಿ ಅನುಸರಿಸುವಂತೆ 
ನೋಡಿಕೊಳ್ಳವುದು, ಲೆಕ್ಕಪತ್ರವನ್ನು ಸರಿಯಾಗಿ ಇರಿಸುವುದು, ಶಿಸ್ತನ್ನು 
ಸರಿಯಾಗಿ ಪಾಲಿಸುವುದು ಇದೆಲ್ಲವನ್ನೂ ಖಾತಿಪಡಿಸುವುದು ಆತನ 
ಜವಾಬ್ದಾರಿ. 

ಅಗತ್ಯ ಬಿದ್ದೆಡೆಯೆಲ್ಲಾ ಸರ್ಕಾರಿ ಶಾಲೆಗಳಲ್ಲಿ ಉತ್ತಮ ದಕ್ಷತೆಯನ್ನು 
ಖಾತ್ರಿಪಡಿಸಲು ಜಿಲ್ಲಾ ಶಿಕ್ಷಣಾಧಿಕಾರಿಗಳು ಸಂಬಂಧಪಟ್ಟ 
ನಿರ್ದೇಶಕರುಗಳಿಗೆ ಕೆಳಕಂಡ ವಿಷಯಗಳಲ್ಲಿ ಶಿಫಾರಸು ಮಾಡಬಹುದು. 


* ಶಾಲೆ, ವಿದ್ಯಾರ್ಥಿನಿಲಯ ಮತ್ತು ಕಛೇರಿ ಕಟ್ಟಿಡಗಳ ನಿರ್ಮಾಣ. 

* ಸಿಬ್ಬಂದಿ ವರ್ಗದಲ್ಲಿ ಬದಲಾವಣೆ ಅಥವಾ ಸೇರ್ಪಡೆ. 

* ಶಾಲೆ, ಅಗತ್ಯ ಸಾಮಾಗಿ ಮತ್ತು ಸಾಧನಗಳನ್ನು ಒದಗಿಸುವುದರ 
ಬಗ್ಗೆ 


ಖಾಸಗಿ ಆಡಳಿತ ಮಂಡಳಿಗಳು ನಿರ್ವಹಿಸುವ ಮಾನ್ಯತೆ ಹೊಂದಿರುವ 
ಶಾಲೆಗಳಿಗೆ ಅನುದಾನ ನೀಡುವ ವಿಷಯದಲ್ಲಿ ಜಿಲ್ಲಾ 
ಶಿಕ್ಷಣಾಧಿಕಾರಿಯು ಇಲಾಖೆಯ  ೫ಕಾರ್ಯಭಾರಿ(ಏಜಿಂಟ್‌) ಆಗಿ 
ಕೆಲಸಮಾಡತಕ್ಕದ್ದು. 

ಅನುದಾನಿತ ಶಾಲೆಗಳಲ್ಲಿ ಬೋಧಕ ಮತ್ತು ಬೋಧಕೇತರ 
ಸಿಬ್ಬಂದಿಯನ್ನು ವಜಾಮಾಡುವಂತೆ ಅಥವಾ ಕಲಸದಿಂದ 


ತೆಗೆಯುವಂತೆ ಶಾಲಾ ಆಡಳಿತ ಮಂಡಳಿಗೆ ಶಿಫಾರಸು ಮಾಡುವ 
ಅಧಿಕಾರವು ಆತನಿಗಿರುತ್ತದೆ. 

ಖಾಸಗಿ ಆಡಳಿತದಡಿ ಇರುವ ಮಾನ್ಯತೆ ಹೊಂದಿದ ಶಾಲೆಗಳ ಆಡಳಿತ 
ಮಂಡಳಿಯನ್ನು ರಚಿಸುವ ಬಗ್ಗೆ ಅವರು ಸಂಬಂಧಪಟ್ಟಿ ನಿರ್ದೇಶಕರಿಗೆ 
ಶಿಫಾರಸು ಮಾಡಬಹುದು. 

ಜಿಲ್ಲಾ ಶಿಕ್ಷಣಾಧಿಕಾರಿಗಳು ತಮ್ಮ ಕಂದಾಯ ಜಿಲ್ಲೆಯೊಳಗೆ, ಸರ್ಕಾರಿ 
ಪೌಢ ಮತ್ತ ಪ್ರಾಥಮಿಕ ಶಾಲೆಗಳಲ್ಲಿ, ರಾಜ್ಯ ನೌಕರಶ್ರೇಣಿ(ಕೇಡರ್‌) 
ಅನ್ನು ಬಿಟ್ಟು ಉಳಿದ ಇನ್ನೆಲ್ಲಾ ಶ್ರೇಣಿಯ ಮಂತಿ ಸಿಬ್ಬಂದಿಯನ್ನು, 
ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಯನ್ನು ನೇಮಿಸಿಕೊಳ್ಳಲು 
ಹಾಗೂ ನಿಯಂತ್ರಿಸಲು ಅಧಿಕಾರವನ್ನು ಹೊಂದಿರುತಾರೆ. ಪ್ರಾಥಮಿಕ 
ಶಿಕ್ಷಕರು, ಜಿಲ್ಲಾ ಪರಿಷತ್ತಿನ ಶಿಕ್ಷಕರು ಹಾಗೂ ಪ್ರೌಢಶಾಲಾ ಶಿಕ್ಷಕರು 
(ರಾಜ್ಯ ಶ್ರೇಣಿಯನ್ನು ಹೊರತುಪಡಿಸಿ) ಶೈಕ್ಷಣಿಕ ಜಿಲ್ಲಾ ಮತ್ತು ವಲಯದ 
ಶ್ರೇಣಿ ನೌಕರರಾಗಿರುವ ಬದಲು, ಕಂದಾಯ ಜಿಲ್ಲಾ ನೌಕರರಾಗಿರುತ್ತಾರೆ. 
ಜಿಲ್ಲಾ ಶಿಕ್ಷಣ ಕಛೇರಿಯ ಮತ್ತು ಕ್ಲೇತ್ರ ಶಿಕ್ಷಣ ಕಛೇರಿಯ ಮೂರನೇ 
ಮತ್ತು ನಾಲ್ಕನೆಯ ದರ್ಜೆಯ ನೌಕರರಿಗೆ ಹಾಗೂ ಸರ್ಕಾರಿ 
ಪ್ರೌಢಶಾಲೆಗಳ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಯವರಿಗೆ 
ಸಂಬಂಧಿಸಿದಂತೆ ಜಿಲ್ಲಾ ಶಿಕ್ಷಣಾಧಿಕಾರಿಗಳು ಶಿಸ್ಲಿನ ವಿಷಯದಲ್ಲಿ 
ಅಧಿಕಾರವನ್ನು ಹೊಂದಿರುತ್ತಾರೆ. 

ಜಿಲ್ಲಾ ಶಿಕ್ಷಣಾಧಿಕಾರಿಗಳು ಪ್ರತಿ ಹದಿನೈದು ದಿನಗಳಿಗೊಮ್ಮೆ 
ನ್ಯಾಯಾಲಯದಲ್ಲಿರುವ ಮೊಕದ್ದಮೆಗಳ ಬಗ್ಗೆ ಪಿಂಚಣಿ ಕೇಸುಗಳ ಬಗ್ಗೆ 
ಅವಲೋಕನ ಮಾಡಬೇಕು ಮತ್ತು ನ್ಯಾಯಾಲಯದ ತೀರ್ಪುಗಳನ್ನು 
ಜಾರಿಗೆ ತರುವ ಬಗ್ಗೆ ಹಾಗೂ ಸಕಾಲದಲ್ಲಿ ಪಿಂಚಣಿ ವಿತರಿಸುವುದರ ಬಗ್ಗೆ 
ಅವರು ಸರ್ಕಾರದೊಂದಿಗೆ ಮತ್ತು ಸಂಬಂಧಪಟ್ಟಿ 
ನಿರ್ದೇಶಕರುಗಳೊಂದಿಗೆ ವ್ಯವಹರಿಸಬೇಕು. 

ಜಿಲ್ಲಾ ಮಟ್ಟದಲ್ಲಿ ಎಂಡಿಎಂ ಯೋಜನೆ ಅಡಿಯಲ್ಲಿ ಆಹಾರ 
ಸಾಮಾಗಿಯನ್ನು ತೆಗೆದುಕೊಳ್ಳಲು ಮತ್ತು ಎಹ್‌ಸಿಐ ಗೆ ಅಕ್ಕಿಗೆ 
ಸಂಬಂಧಿಸಿದಂತೆ ಹಣ ಪಾವತಿ ಮಾಡಲು ಜಿಲ್ಲಾ ಶಿಕ್ಷಣಾಧಿಕಾರಿಗಳು 
ಜವಾಬ್ದಾರರಾಗಿರುತ್ತಾರೆ. 


ಜಿಲ್ಲಾ ಶಿಕ್ಷಣಾಧಿಕಾರಿಗಳು ಜಿಲ್ಲಾ ಪರಿಷತ್‌ಗೆ ಹೆಚ್ಚುವರಿ 
ಕಾರ್ಯನಿರ್ವಾಹಕ ಅಧಿಕಾರಿಯಾಗಿದ್ದು ಜಿಲ್ಲಾ ಪರಿಷತ್‌ಗೆ 
ಉತ್ತರದಾಯಿತ್ವ ಹೊಂದಿರುತ್ತಾರೆ. 

ಪ್ರತಿಯೊಂದು ಜಿಲ್ಲೆಯಲ್ಲೂ ಜಿಲ್ಲಾ ಶಿಕ್ರಣಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ 
ಒ೦ದು ಜಿಲ್ಲಾ ಮಟ್ಟಿದ ಸಮನ್ವಯ ಸಮಿತಿಯಿರುತ್ತದೆ. ಡಿಪಿಸಿ ಮತ್ತು 
ಎಸ್‌ಎಸ್‌ಎ ಉಪಾಧ್ಯಕ್ಷರಾಗಿರುತ್ತಾರೆ. ಎಲ್ಲಾ ಬಿಇಓಗಳು, ಸಹಾಯಕ 
ಬಿಇಓಗಳು, ಡಿಡಬ್ಬ್ಯುಓ, ಡಿಐಇಟೆ/ಡಿಆರ್‌ಸಿ ಗಳ ಪ್ರಿನಿಪಾಲರು 
ಸಮಿತಿಯ ಸದಸ್ಯರಾಗಿದ್ದು, ಕೇಂದ್ರ ಕಛೇರಿಯ ಬಿಇಓ ಅದಕ್ಕೆ ಸದಸ್ಯ 


ಸ೦ಚಾಲಕರಾಗಿರುತ್ತಾರೆ. ಜಿಲ್ಲೆಯೊಳಗಿನ ಶಿಕ್ಷಣದ ವಿವಿಧ ಅಂಶಗಳ 
ಕುರಿತು ಚರ್ಚಿಸಲು ಸಮಿತಿಯು ತಿಂಗಳಿಗೊಮ್ಮೆ ಸಬೆ ಸೇರಬೇಕು. 
ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಯ ದೂರುಗಳನ್ನು ಸ್ವೀಕರಿಸಿ 
ಆತನು ನಿಗದಿತ ಕಾಲಾವಧಿಯಲ್ಲಿ ಅದನ್ನು ಪರಿಹರಿಸಬೇಕು. 

ಇದಕೆ ಸಂಬಂಧಿಸಿದಂತೆ ಸರ್ಕಾರವು ವಹಿಸುವ ಯಾವುದೇ 
ಜವಾಬ್ದಾರಿಯನ್ನು ಆತನು ನಿರ್ವಹಿಸಬೇಕು. 


(ಛಿ) ಶೈಕ್ಷಣಿಕ 


ಡಿಇಓ (ಜಿಲ್ಲಾ ಶಿಕ್ಷಣಾಧಿಕಾರಿ ಅವರು ಎಸ್‌ಎಸ್‌ಎ, ಎಂಡಿಎಂ, 
ಆರ್‌ಎಮ್‌ಎಸ್‌ಎ, ಎಸ್‌ಸಿಇಆರ್‌ಟಿ ಮುಂತಾದ 
ಕಾರ್ಯಕ್ರಮಗಳಡಿಯಲ್ಲಿ ಅಗತ್ಯಾಮುಸಾರವಾಗಿ ಪ್ರಾಥಮಿಕ ಮತ್ತು 
ಪ್ರೌಢ ಶಾಲಾ ಶಿಕ್ಷಕರಿಗಾಗಿ ವಿವಿಧ ತರಬೇತಿ 
ಕಾರ್ಯಕ್ರಮಗಳನ್ನುಆಯೋಜಿಸಬೇಕು. 

ಟಿಇe ಮತ್ತು ಎಸ್‌ಸಿಇಆರ್‌ಟಿ ಮತ್ತು ಪ್ರೌಢ ಶಿಕಣ ಮಂಡಳಿಯ 
ನಿರ್ದೇಶಕರಿಗೆ ಅಗತ್ಯವಾದ ಶೈಕ್ಷಣಿಕ ಹಾಗೂ ಆಡಳಿತಾತ್ಮಕ 
ಸಹಕಾರವನ್ನು ನೀಡಬೇಕು. 

ಶೈಕ್ಷಣಿಕ ಬೆಂಬಲ/ಅಭಿವೃದ್ಧಿ ಮತ್ತು ತರಬೇತಿಗೆ ಸಂಬಂಧಿಸಿದಂತೆ 
ಜಿಲ್ಲೆಯಲ್ಲಿರುವ ಡಿಐಇಟಿ/ಡಿಆರ್‌ಸಿ/ಎಸ್‌ಟಿ ಶಾಲೆಗಳಿಗೆ ಜಿಲ್ಲಾ 
ಶಿಕ್ಷಣಾಧಿಕಾರಿಯು ಸಮನ್ವಯದ ಜವಾಬ್ದಾರಿಯನ್ನು ನಿರ್ವಹಿಸಬೇಕು. 
ಇದಕೆ ಸಂಬಂಧಿಸಿದಂತೆ ಸರ್ಕಾರವು ವಹಿಸುವ ಯಾವುದೇ 
ಜವಾಬ್ದಾರಿಯನ್ನು ಆತನು ನಿರ್ವಹಿಸಬೇಕು. 


(ಜ) ಹಣಕಾಸು 


ಜಿಲ್ಲಾ ಶಿಕಣ ಕಛೇರಿ ಮತ್ತು ಕ್ಲೇತ್ರ ಶಿಕ್ಷಣ ಕಛೇರಿಯ ಎಲ್ಲಾ ಮೂರನೆಯ 
ಮತ್ತು ನಾಲ್ಗ್ಲನೆಯ ದರ್ಜೆಯ ಸಿಬ್ಬಂದಿಗೆ ಸರ್ಕಾರಿ ಪ್ರೌಢಶಾಲೆಯು 
ಮುಖ್ಯೋಪಾಧ್ಯಾಯರನ್ನು ಹೊರತುಪಡಿಸಿ ಸರ್ಕಾರಿ ಪೌೌಢಶಾಲೆಗಳ 
ಎಲ್ಲ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಗೆ ಪಿಂಚಣಿ 
ಮಂಜೂರಾತಿ ಮಾಡುವ ಅಧಿಕಾರವು ಜಿಲ್ಲಾ ಶಿಕ್ಷಣಾಧಿಕಾರಿಗೆ ಸೇರಿದ್ದು. 
ಆರ್‌ಎಮ್‌ಎಸ್‌ಎ ಕೆಳಗಡೆ ಕೆಲಸ ಮಾಡುವ ಸಿಬ್ಬಂದಿಗೆ ವೇತನ ನೀಡಲು 
ಅವರು ಡಿಡಿಓ ಆಗಿ ಕಲಸ ಮಾಡುತ್ತಾರೆ. 

ಕಾಲದಿಂದ ಕಾಲಕ್ಕೆ ನೀಡಲಾಗುವ ಹಣಕಾಸಿನ ಅಧಿಕಾರವನ್ನು ಡಿಇಓ 
ಚಲಾಯಿಸತಕ್ಕದ್ದು. 

ಜಿ (Accountant General (ಅಕೌಂಟೆಂಟ್‌ ಜನರಲ್‌) ಮತ್ತು ಇಲಾಖಾ 
ಹಣಕಾಸು ಪರಿಶೀಲನಾ ವರದಿಗಳನ್ನು ತೀರ್ಮಾನಿಸಲು ನಡೆಯುವ 
ತ್ರಿಕೋಣ ಸಮಿತಿ ಸಭೆಗಳನ್ನು ನಡೆಸಲು ಮತ್ತು ಸಂಬಂಧಪಟ್ಟಿ 
ನಿರ್ದೇಶನಾಲಯಗಳ ಕುರಿತಾದ ಪಿಎಸಿ (ಸಾರ್ವಜನಿಕ ಲೆಕ್ಕ ಪತ್ರ ಸಮಿತಿ) 


ಯ ಟಿಪ್ಟಣಿಯನ್ನು ಅನುಸರಿಸಲಾಯಿತೇ ಎಂಬುದನ್ನು ವರದಿ 
ಮಾಡಲು ಆತನು ಜವಾಬ್ದಾರನಾಗಿರುತ್ತಾನೆ. 

*e ಯೋಜನೆ ಮತ್ತು ಯೋಜನೇತರ ಬಾಬ್ದುಗಳಿಗೆ ಸಂಬಂಧಿಸಿದಂತೆ ತಿಂಗಳ 
ವೆಚ್ಚದ ಮೇದೆ ನಿಗಾ ಇಡಲು, ಪುನರಾವಲೋಕನ ಮಾಡಲು, ಲೆಕ್ಕ 
ಪತ್ರಗಳನ್ನು ಸರಿಯಾಗಿ ಇರುವಂತೆ ನೋಡಿಕೂಳ್ಳಲು, ಮುಂಗಡಗಳನ್ನು 
ಯಣವಿಮೋಚನೆ ಮಾಡಲು, ಯುಸಿಗಳನ್ನು ಸಕಾಲದಲ್ಲಿ ಸಲ್ಲಿಸುವಂತೆ 
ನೋಡಿಕೂಳ್ಳಲು ಆತನೇ ಜವಾಬ್ದಾರನಾಗುತಾನೆ. 

*e ಇದಕೆ ಸಂಬಂಧಿಸಿದಂತೆ ಸರ್ಕಾರವು ವಹಿಸುವ ಯಾವುದೇ 
ಜವಾಬ್ದಾರಿಯನ್ನು ಆತನು ನಿರ್ವಹಿಸಬೇಕು. 


(€) ಇತರೆ 


* ಜಿಲ್ಲಾ ಶಿಕ್ರಣಾಧಿಕಾರಿಯು ಶಿಕ್ಷಣದ ಕ್ಲೇತ್ರವನ್ನು ಸುಧಾರಣೆ ಮಾಡಲು 
ಎಲ್ಲಾ ಸಂಬಂಧಪಟ್ಟಿ ಇಲಾಖೆಗಳೊಂದಿಗೆ ಸಮನ್ವಯ ಮಾಡಬೇಕು. 
ಬೇರೆ ಇಲಾಖೆಗಳೊಂದಿಗಿನ ಸಮನ್ವಯಕೂ, ಅವರೇ ಜವಾಬ್ದಾರರು. 

*e ಆತಮಖಿಗೆ ಕಾಲದಿಂದ ಕಾಲಕ್ಕೆ ನೀಡಲಾಗುವ ವಿವಿಧ ಅಧಿಕಾರಗಳನ್ನು 
ಆತನು ಚಲಾಯಿಸತಕ್ಕದ್ದು. 


(8) ಹೆಚ್ಚುವರಿ ಜಿಲ್ಲಾ ಶಿಕಣಾಧಿಕಾರಿಯ ಕೆಲಸಗಳ ಪಟ್ಟಿ. 


ಜಿಲ್ಲಾ ಶಿಕಣಾಧಿಕಾರಿಗೆ ಬರುವ ಎಲ್ಲಾ ಕೆಲಸಕಾರ್ಯಗಳಲ್ಲೂ 
ಹೆಚ್ಚುವರಿ ಜಿಲ್ಲಾ ಶಿಕ್ಷಣಾಧಿಕಾರಿಗಳು ಬಾಗಿಯಾಗತಕ್ಕದ್ದು. ಮತ್ತು ಈ ಕೆಳಗಿನ 
ಕರ್ತವ್ಯಗಳನ್ನು ಬಿಭಾಯಿಸತಕ್ಕದ್ದು. 


° ಒಬ್ಬ ಹೆಚ್ಚುವರಿ ಶಿಕಣಾಧಿಕಾರಿಯ ಪ್ರಾಥಮಿಕ ಶಿಕಣ, ಎಂಡಿಎಂ, 
ಸಮೂಹ ಶಿಕ್ಷಣ, ಆರ್‌ಟಿಇ- ಎಸ್‌ಎಸ್‌ಎ ಗಳನ್ನು ನೋಡಿಕೊಂಡರೆ, 
ಇನ್ನೊಬ್ಬರು ಪ್ರೌಢ ಶಿಕ್ಷಣ, ಆರ್‌ಎಮ್‌ಎಸ್‌ಎಗಳನ್ನು 
ನೋಡಿಕೂಳ್ಳಬೇಕು. ಉಳಿದ ಅಧಿಕೃತ ಕೆಲಸಗಳನ್ನೂ ಜಿಲ್ಲಾ 
ಶಿಕಣಾಧಿಕಾರಿಯು ಇಬ್ಬರು ಅಧಿಕಾರಿಗಳ ನಡುವೆ ಹಂಚಬೇಕು. 

° ಹೆಚ್ಚುವರಿ ಜಿಲ್ಲಾ ಶಿಕ್ಷಣಾಧಿಕಾರಿಗಳು, ಜಿಲ್ಲಾ ಶಿಕ್ಷಣಾಧಿಕಾರಿಯ 

ಆಡಳಿತಾತ್ಮಕ ನಿಯಂತ್ರಣದಲ್ಲಿ ಕೆಲಸ ಮಾಡುವುದು. 

° ಈ ಅಧಿಕಾರಿಗಳು ಜಿಲ್ಲಾ ಶಿಕ್ಷಣಾಧಿಕಾರಿಯ ಗೈರು ಹಾಜರಿಯಲ್ಲಿ 
ಆತನ ಪ್ರಚಲಿತ ಕರ್ತವ್ಯಗಳನ್ನು ನಿಭಾಯಿಸುವುದು. 

° ಹೆಚ್ಚುವರಿ ಜಿಲ್ಲಾ ಶಿಕಣಾಧಿಕಾರಿಯ, ಜಿಲ್ಲಾ ಶಿಕ್ಷಣಾಧಿಕಾರಿ 
ಕಛೇರಿಯ ನಿರ್ವಹಣೆಗೆ ಸಂಬಂಧಿಸಿದಂತೆ ಹಣ ಪಡೆದುಕೊಳ್ಳವ 
ಮತ್ತು ವಿತರಿಸುವ ಅಧಿಕಾರಿಯಾಗಿರುತ್ತಾರೆ. 

* ಅವರು ನಗದು ಪುಸಕದ ವಿರ್ವಹಣೆಯ ಉಸ್ಪ್ತುವಾರಿಯಾಗಿದ್ದು 
ನಗದು ಪುಸಕದಲ್ಲಿ ದಾಖಲಾಗುವ ಪ್ರತಿಯೊಂದು ವೋಚರ್‌, ಬಿಲ್‌ 


ಮತ್ತು ಅಕ್ವಿಟೆನ್ನಳ (ವೇತನ ಪಾವತಿ ರಸೀದಿಗಳ) ಪ್ರತಿ ಸೇರ್ಪಡೆಗೂ 
ಸಹಿ ಹಾಕಬೇಕು. ಅದೇನಿದ್ದರೂ ಜಿಲ್ಲಾ ಶಿಕ್ಷಣಾಧಿಕಾರಿಯು ಪ್ರತಿ 
ತಿಂಗಳಿನಲ್ಲಿಯೂ, ಆದಷ್ಟೂ ಮೊದಲ ವಾರದಲ್ಲೇ ನಗದು 
ಪುಸ್ತಕವನ್ನು ಪರಾಮರ್ಶಿಸಬೇಕು. 

p ಡಬಲ್‌ ಲಾಕ್ನ ಒಂದು ಬೀಗದ ಕೈಯನ್ನು ಈತನೇ ಇರಿಸಿಕೊಂಡಿದ್ದು, 
ಇನ್ನೊಂದು ಹೆಡ್‌ಕರ್ಕ್‌(ಮುಖ್ಯ ಗುಮಾಸು)/ಅಕೌಂಟೆಂಟ್‌(ಲೆಕ್ಕ 
ಪರೀತ್ತಕ)ನ ಬಳಿ ಇರತಕ್ಕದ್ದು. 

° ಹೆಚ್ಚುವರಿ ಜಿಲ್ಲಾ ಶಿಕ್ಷಣಾಧಿಕಾರಿ (ಪೌಢ ಶಿಕಣ ಮತ್ತು 
ಆರ್‌ಎಮ್‌ಎಸ್‌ಎ) ಇವರು, ಜಿಲ್ಲಾ  ಶಿಕ್ಷಣಾಧಿಕಾರಿಯವರ 
ಕಛೇರಿಯಲ್ಲಿನ ಹಾಗೂ ಅದೇ ರೀತಿಯಲ್ಲಿ ಸರ್ಕಾರಿ ಪ್ರೌಢಶಾಲೆ 
ಮತ್ತಿತರ ಕೆಳಗಿನ ಕಛೇರಿಗಳ ಮೂರನೇ ಮತ್ತು ನಾಲ್ಕನೇ ದರ್ಜೆಯ 
ನೌಕರರೆಲ್ಲರ ವನಬಿರ್ವಹಣೆಗೆ ಸಂಬಂಧಿಸಿದ ವಿಷಯಗಳನ್ನು 
ನೋಡಿಕೂಳ್ಳತಕ್ಕದ್ದು. 

° ಜಿಲ್ಲಾ ಶಿಕ್ಷಣಾಧಿಕಾರಿಗಳಿಗೆ ತಲುಪಬೇಕಾದ ಎಲ್ಲಾ ಕಡತಗಳು ಮತ್ತು 
ಕೇಸು(ಪ್ರಕರಣ)ಗಳು ಇವರ ಮೂಲಕವೇ ಹಾದು ಹೋಗಬೇಕು. 

° ಜಿಲ್ಲಾ ಶಿಕ್ಷಣಾಧಿಕಾರಿಯ ಕಛೇರಿಯ ಲೆಕ್ಕ ಪರಿಶೋಧನೆಗಾಗಿ ಲೆಕ್ಕಪತ್ರ 
ಯೋಜನೆಯೊಂದನ್ನು ಸಿದ್ದಪಡಿಸುವುದು, ಹಣಕಾಸು ಇಲಾಖೆಯ 
ಎಲ್‌ಎಪ್‌ಎ ಮತ್ತು ಒಡಿಸಾದ ಎಜಿ(ಅಕೌಂಟೆಂಟ್‌ ಜನರಲ್‌)ರ 
ಮತ್ತು ವಿಭಾಗೀಯ ಲೆಕ್ಕ ಪರಿಶೋಧಕರು ಎತ್ತ ಬಹುದಾದ 
ಆಕ್ಷೇಪಣೆಗೆ ಉತರಿಸುವುದು. 

. ಆಯವ್ಯಯ ಪತ್ರ, ಹಣಕಾಸು ಹಂಚಿಕ ಮತ್ತು ಯುಸಿ (ಖರ್ಚಿನ 
ಪ್ರಮಾಣ ಪತ್ರ) ಸೇರಿದಂತೆ ಮಾಸಿಕ ಖರ್ಚಿನ ವರದಿಗೂ ಆತನೇ 
ಜವಾಬ್ದಾರರಾಗಿರುತ್ತಾರೆ. 

° ಡಿಸಿ ಬಿಲ್‌ಗಳು ಮತ್ತು ಖರ್ಚಿನ ಪ್ರಮಾಣಪತ್ರಗಳನ್ನು ಸಲ್ಲಿಸುವುದಕ್ಕೆ 
ಮತ್ತು ಕೆಳಗಿನ ಕಛೇರಿಗಳಲ್ಲಿ ಕೆಲಸ ಹೇಗೆ ಮುಂದುವರೆದಿದೆ 
ಎಂಬುದನ್ನು ಪರೀಕ್ಷಿಸುವುದಕ್ಕೆ ಆತ ಹೊಣೆಗಾರರಾಗಿರುತ್ತಾರೆ. 

° ಪ್ರತಿ ತಿಂಗಳೂ ಜಿಲ್ಲಾ ಶಿಕ್ಷಣಾಧಿಕಾರಿಯ ತನಿಖಾ ಕಾರ್ಯಕ್ರಮ 
ಹಾಗೂ ಸಂಚಾರದ ಡೈರಿ ಪುನರ್ಬಿಮರ್ಶೆ ಮಾಡಿ ಜಿಲ್ಲಾ 
ಶಿಕಣಾಧಿಕಾರಿಯವರಿಗೆ ಪುನರ್ನಿಮರ್ಶೆಯ ವರದಿಯನ್ನು 
ಸಲ್ಲಿಸುವುದು. 

° ಕಾಲದಿಂದ ಕಾಲಕ್ಕೆ ಜಿಲ್ಲಾ ಶಿಕ್ಷಣಾಧಿಕಾರಿಯು ನೀಡುವ 
ಕೆಲಸಗಳನ್ನು ನಿರ್ವಹಿಸುವುದು. 

* ಇದಕ್ಕೆ ಸಂಬಂಧಿಸಿದಂತೆ ಸರ್ಕಾರವು ವಹಿಸುವ ಯಾವುದೇ 
ಜವಾಬ್ದಾರಿಯನ್ನು ಆತನು ನಿರ್ವಹಿಸಬೇಕು. 


(ಅ) ಕ್ಷೇತ್ರ (ಬ್ಲಾಕ್‌) ಶಿಕಣಾಧಿಕಾರಿಯ ಕೆಲಸದ ಪಟ್ಟಿ 


೧. ಯಾವುದೇ ಕ್ಲೇತ್ರ ಶಿಕ್ಷಣಾಧಿಕಾರಿಯ ತನ್ನ ಅಡಿಯಲ್ಲಿ ಬರುವ 


ಕ್ಲೇತದ ಮತ್ತು ಮುನಿಸಿಪಾಲಿಟೆ(ಪುರಸಭೆ/ ಎನ್‌ಎಸಿ ಪ್ರದೇಶಗಳನ್ನೂ 
ಸೇರಿದಂತೆ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ, ಆರ್‌ಎಮ್‌ಎಸ್‌ಎ, ಎಂಡಿಎಂ 
ಮತ್ತು ಎಸ್‌ಎಸ್‌ಎ ಕಾರ್ಯಕ್ರಮಗಳ ಅನುಷ್ಠಾನವನ್ನು ನೋಡಿಕೂಳ್ಳಬೇಕು. 
ಕ್ಲೇತ್ರ ಶಿಕಣಾಧಿಕಾರಿಯ ಅಧಿಕಾರ ಮತ್ತು ಕರ್ತವ್ಯಗಳು ಹೀಗಿವೆ: 


(4) ಆಡಳಿತಾತ್ಮಕ 


ಕ್ಲೇತ್ರದ ಕೇಂದ್ರ ಕಛೇರಿಯು (ಹೆಡ್‌ಕ್ಕಾರ್ಟಿರ್ಸ್ನ) ಇರುವಲ್ಲಿನ ನಗರ 
ಸ್ಥಳೀಯ ಸಂಸ್ಥೆಗಳು ಅಥವಾ ಅದಕ್ಕೆ ಹತಿರ ಇರುವ ಸ್ಥಳೀಯ 
ಸಂಸ್ಥೆಗಳು ಕ್ಷೇತದ ಸುಪರ್ದಿಗೆ ಬರುತ್ತವೆ ಮತ್ತು ಆಡಳಿತಾತ್ಮಕ 
ಮೇಲ್ದಿಚಾರಣೆಗೆ, ಅರ್ಹತೆಯ (ಅನುದಾನ ಹಾಗೂ ಇತರೆ) 
ಮಂಜೂರಾತಿಗೆ ಅದನ್ನು ಒಂದು ಘಟಕವಾಗಿ ಪರಿಗಣಿಸಲಾಗುತದೆ. 
ಕ್ಲೇತ್ರದ ಶಾಲಾ ಶಿಕಣಕೆ, ಸಂಬಂಧಿಸಿದಂತೆ ಕ್ಲೇತ್ರ ಶಿಕ್ಷಣಾಧಿಕಾರಿಯೇ 
ಕಛೇರಿ ಮುಖ್ಯಸ್ಥರಾಗಿರುತ್ತಾರೆ. 

ಕ್ಲೇತ್ರ ಶಿಕ್ಷಣಾಧಿಕಾರಿಯ, ಜಿಲ್ಲಾ ಶಿಕ್ರಣಾಧಿಕಾರಿಯ ಆಡಳಿತಾತ್ಮಕ 
ನಿಯಂತ್ರಣದಲ್ಲಿ ಕೆಲಸಮಾಡುತ್ತಾ ಅವರಿಗೆ ಉತರದಾಯಿತ್ತ್ವ 
ಹೊಂದಿರುತ್ತಾರೆ. 

ತನ್ನ ನಿಯಂತ್ರಣದಲ್ಲಿನ ಎಲ್ಲಾ ಶಿಕಣ ಸಂಸ್ಥೆಗಳಲ್ಲಿ ಇಲಾಖೆಯ 


ನಿಯಮಾವಳಿಗಳು ಮತ್ತು ಸುತ್ತೋಲೆಗಳು ಸರಿಯಾಗಿ 
ಅನುಸರಿಸಲ್ಪಡುವುದಕೆ, ಲೆಕ್ಕಪತ್ರವನ್ನು ಸರಿಯಾಗಿ ಇರಿಸಿ ಶಿಸ್ತು 
ಪಾಲನೆ ಮಾಡುವುದಕ್ಕೆ ಕ್ಲೇತ್ರ ಶಿಕ್ಷಣಾಧಿಕಾರಿಯು 
ಹೊಣೆಗಾರರಾಗಿರುತ್ತಾರೆ. 


ಮೂರು ಹಂತದ ವಪಿಆರ್‌ಐ ವ್ಯವಸ್ತೆಯಡಿಯಲ್ಲಿ ಶಿಕ್ಷಣಕ್ಕೆ 
ಸಂಬಂಧಿಸಿದಂತೆ ಪಂಚಾಯಿತಿ ಸಮಿತಿಯ ಹೆಚ್ಚುವರಿ 
ಕಾರ್ಯನಿರ್ವಾಹಕ ಅಧಿಕಾರಿಯಾಗಿ ಹಾಗೂ ಸರ್ವ ಶಿಕಣ 
ಅಭಿಯಾನಕ್ಕೆ ಸಂಬಂಧಿಸಿದಂತೆ ಹೆಚ್ಚುವರಿ ಡಿಪಿಸಿ/ಎಸ್‌ಎಸ್‌ಎ 
ಅಧಿಕಾರಿಯಾಗಿ ಕೇತ್ರ ಶಿಕ್ಷಣಾಧಿಕಾರಿಯು ಕಾರ್ಯನಿರ್ವಹಿಸುತ್ತಾರೆ. 
ಅವರು ಆರ್‌ಟಿಇ-ಎಸ್‌ಎಸ್‌ಎ ಗೆ ಸಂಬಂಧಿಸಿದಂತೆ ಸರ್ವ ಶಿಕ್ಷಣ 
ಅಭಿಯಾನದ ಜಿಲ್ಲಾ ಯೋಜನಾ ಸಂಯೋಜಕರಿಗೆ ವರದಿ 
ನೀಡಲಾಗತಕ್ಕದ್ದು. 

ಅವರು ಕೇತ್ರ ಮಟ್ಟಿದಲ್ಲಿ ಆರ್‌ಟೆಇ-ಎಸ್‌ಎಸ್‌ಎ, ಆರ್‌ಎಮ್‌ಎಸ್‌ಎ, 
ಸಾಕ್ಷರ ಭಾರತ ಮತ್ತು ಎಂಡಿಎಂಗೆ ಸಂಬಂಧಿಸಿದ ಚಟಿವಟಿಕೆಗಳ 
ಜಾರಿಗೆ ಹೊಣೆಗಾರರಾಗಿರುತ್ತಾರೆ. 

ಅವರು ಕ್ಲೇತ್ರಲ್ಲಿರುವ ಪ್ರಾಥಮಿಕ ಶಾಲೆಗಳ ಮಟ್ಟ-೪, ಮಟ್ಟಿ-!ಳ, ಮತ್ತು 
ಮಟ್ಟ-॥॥ ರ ಶಿಕ್ಷಕರಿಗೆ, ಜಿಲ್ಲಾ ಪರಿಷತ್‌ ಶಿಕ್ಷಕರಿಗೆ, ಕಿರಿಯ ಶಿಕ್ಷಕರಿಗೆ, 


ಶಿಕ್ಷಕರ ಸಹಾಯಕರಿಗೆ, ಗಣ ಶಿಕ್ಷಕರ ಸಹಾಯಕರಿಗೆ ಸಂಬಂಧಿಸಿದಂತೆ 
ಶಿಸ್ತಿನ ಪ್ರಾಧಿಕಾರವಾಗಿರುತ್ತಾರೆ. 

ಅವರು ಕೇತ್ರ ಮಟ್ಟಿದಲ್ಲಿ  ಮಧ್ಯಾಹ್ನದೂಟಕ್ಕೆ ನೊಡಲ್‌ 
ಅಧಿಕಾರಿಯಾಗಿರುತ್ತಾರೆ. 

ಕ್ಲೇತ್ರ ಶಿಕ್ಷಣಾಧಿಕಾರಿಯು ಬಿಆರ್‌ಸಿಸಿ ಮತ್ತು ಸಿಆರ್‌ಸಿಸಿಗಳ ಮಾಸಿಕ 
ಸಭೆಯನ್ನು ನಡೆಸಬೇಕು ಮತ್ತು ಬಿಆರ್‌ಸಿಸಿ ಮತ್ತು ಸಿಆರ್‌ಸಿಸಿಗಳು ಕ್ಲೇತ್ರ 
ಶಿಕಣಾಧಿಕಾರಿಗೆ ವರದಿ ಸಲ್ಲಿಸಬೇಕು. 

ಬಿಆರ್‌ಸಿಸಿ, ಸಿಆರ್‌ಸಿಸಿ ಮತ್ತು ಬಿಆರ್‌ಸಿಸಿ ಕಛೇರಿ ಹಾಗೂ ಎಂಡಿಎಂನ 
ಸಿಬ್ಬಂದಿಯು ಕ್ಲೇತ್ರ ಶಿಕ್ಷಣಾಧಿಕಾರಿಯ ಆಡಳಿತಾತ್ಮಕ ನಿಯಂತ್ರಣದಲ್ಲಿ 
ಕಲಸ ಮಾಡುತ್ತದೆ. 

ಕ್ಲೇತ್ರ ಶಿಕಣಾಧಿಕಾರಿಯ ಪ್ರಾಥಮಿಕ ಶಾಲೆಗಳ ಶಾಲಾ ನಿರ್ವಹಣಾ 
ಸಮಿತಿ(ಎಸ್‌ಎಮ್‌ಸಿ) ಮತ್ತು ಪ್ರೌಢಶಾಲೆಗಳ ಶಾಲಾ ವಿರ್ವಹಣಾ 
ಅಭಿವೃದ್ಧಿ ಸಮಿತಿ (ಎಸ್‌ಎಮ್‌ಡಿಸಿ್ಗಗಳ ರಚನೆಗೆ ಅನುಮೋದನೆ 
ನೀಡುತ್ತಾರೆ. 

ಉಚಿತ ಸಮವಸ್ಪ, ಉಚಿತ ಪಠ್ಯಪುಸಕಗಳ ಸರಬರಾಜು ಮೊದಲಾದ 
ಆರ್‌ಟೆಇ-ಎಸ್‌ಎಸ್‌ಎ ನ ಚಟುವಟಿಕೆಗಳನ್ನು ಖಾತಿ ಪಡಿಸಬೇಕಾದದ್ದು 
ಕ್ಲೇತ್ರ ಶಿಕ್ಷಣಾಧಿಕಾರಿಯ ಹೊಣೆ. 

ಪ್ರೌಢಶಾಲೆಯ ವಿದ್ಯಾರ್ಥಿಗಳಿಗೆ ಉಚಿತ ಬೈಸಿಕಲ್‌ಗಳ ಸರಬರಾಜಿನ ಬಗ್ಗೆ 
ಅವರು ನಿಗಾವಹಿಸತಕ್ಕದ್ದು. 

ಕ್ಲೇತ್ರ ಶಿಕ್ಷಣಾಧಿಕಾರಿಯ ಕೋರ್ಟ್‌ ಕೇಸುಗಳ ಹಟ್ಟಿ ಮಾಡಿ 
ಇರಿಸಿಕೊಳ್ಳಬೇಕು ಮತ್ತು ಅದನ್ನು ಜಿಲ್ಲಾ ಶಿಕ್ಷಣಾಧಿಕಾರಿಯವರ 
ಗುಮನಕ್ಕ ತರುತ್ತಾ ಅದಕ್ಕ ಸಂಬಂಧಪಟ್ಟಿ ಕಲಸಗಳ ಮೇಲೆ 
ಗಮನವಿರಿಸಬೇಕು. 

ಅವರು ಕೇತ್ರದ ವ್ಯಾಪ್ಲಿಯೊಳಗೆ ಸಾಕ್ಷರ ಬಾರತ ಕಾರ್ಯಕ್ರಮವನ್ನು 
ಜಾರಿಗೊಳಿಸಬೇಕು. 

ಅವರು ಶಿಕ್ಷಕರ ಅನುಪಾತಕ್ಕೆ (ರಾಶನಲೈಸೇಷನ್‌)ಗೆ ಅಗತ್ಯ ಕ್ರಮ 
ತೆಗೆದುಕೊಳ್ಳಬೇಕು. 

ತಮ್ಮ ಕ್ಲೇತ್ರ ದೊಳಗೆ ಯಾವ ತೊಂದರೆಯೂ ಇಲ್ಲದೆ ಸಕಾಲದಲ್ಲಿ 
ವಿವಿಧ ಯೋಜನೆಗಳು/ಕಾರ್ಯಕ್ರಮಗಳು ಜಾರಿಯಾಗುವಂತೆ ಬಿಇಓ 
ಅವರು ಸಹಾಯಕ ಬಿಇಓಗಳ ನಡುವೆ ಕೆಲಸವನ್ನು ಹಂಚಬೇಕು. 
ಅವರು ನಿಗದಿತ ಕಾಲಾವಧಿಯಲ್ಲಿ ಬೋಧಕ, ಬೋಧಕೇತರ 
ಸಿಬ್ಬಂದಿಯ ಕುಂದುಕೊರತೆಗಳನ್ನು ಆಲಿಸಿ, ಅವುಗಳನ್ನು 
ಪರಿಹರಿಸಬೇಕು. 


(b) ತನಿಖೆ 


ಆಡಳಿತಾತ್ಮಕ ದೃಷ್ಟಿಯಿಂದ ಮುಖ್ಯೋಪಾಧ್ಯಾಯರ/ 
ಮುಖ್ಯೋಪಾಧ್ಯಾಯಿನಿಯ ಸ್ಥಾನಮಾನ ಏನೇ ಇರಲಿ, ಬಿಇಓ ಅವರು 
ಎಲ್ಲಾ ಪೌೌಡಶಾಲೆಗಳ ತನಿಖೆ ಮತ್ತು ಮೇಲ್ವಿಚಾರಣೆ ಮಾಡಬೇಕು. 
ಅವರು ಉನ್ನತ ಪ್ರಾಥಮಿಕ ಶಾಲೆ, ಸಂಸ್ಕೃತ ತೊಲ್‌ಗಳು, ಮದ್ರಸಾಗಳು, 
ಅಮುದಾನಿತ ಶಾಲೆಗಳು ಮತ್ತು ಪ್ರಾಥಮಿಕ ಶಾಲೆಗಳನ್ನು ಪ್ರತಿ ತಿಂಗಳೂ 
ತನಿಖೆ ಮಾಡಿ ಮೇಲ್ವಿಚಾರಣೆ ಮಾಡಬೇಕು. ಶಿಕಣದ ಗುಣಮಟ್ಟವನ್ನು 
ಖಾತ್ರಿಪಡಿಸಲು ಅವರು ಶಿಕ್ಷಕರ ಕಾರ್ಯವೈಖರಿಯನ್ನು ಪರೀಕ್ಷಿಸಬೇಕು 
ಮತ್ತು ಕಲಿಕಾ ಸಾಮರ್ಥ್ಯದ ಅಭಿವೃದ್ಧಿಯಾಗಿದೆಯೇ ಎಂಬುದನ್ನು 
ನಿರ್ಧರಿಸಲು ಸ್ವತಃ ತರಗತಿಗಳನ್ನು ತೆಗೆದುಕೊಳ್ಳಬೇಕು. 

ಶಾಲೆಗಳಲ್ಲಿ ಶಿಕಕರು ತಪ್ಪದೆ ಹಾಜರಾಗುವುದನ್ನು ಖಾತಿಪಡಿಸಲು 
ಅವಶ್ಯಕ ಕ್ರಮಗಳನ್ನು ಕೈಗೊಳ್ಳಬೇಕು. 

ತನ್ನ ಕ್ಷೇತ್ರದಲ್ಲಿರುವ ಎಲ್ಲಾ ಖಾಸಗಿ ಶಾಲೆಗಳ ತನಿಖೆ ಹಾಗೂ 
ಮೇಲ್ವಿಚಾರಣೆಯನ್ನು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ನಿರ್ವಹಿಸಬೇಕು. 
ಹೊಸದಾಗಿ ಆರಂಭವಾದ ಖಾಸಗಿ ಶಾಲೆಗಳಿಗೆ ಅನುಮತಿ ನಿರಾಕರಣೆ 
ಇಲ್ಲ ಎಂಬುದಕ್ಕೆ ಪ್ರಮಾಣಪತ್ರ ನೀಡಲು ಅವರು ತನಿಖೆ ಮಾಡಿ ವರದಿ 
ಸಲ್ಲಿಸತಕ್ಕದ್ದು. 

ಶಾಲೆಗಳಲ್ಲಿ ಮಧ್ಯಾಹ್ನದ ಊಟ ಕಾರ್ಯಕ್ರಮವು ಯಶಸ್ವಿಯಾಗಿ 
ನಡೆಯುವಂತೆ ಅವರು ಮೇಲ್ದಿಚಾರಣೆ ಮಾಡಬೇಕು. 

ಮೇಲೆ ಹೇಳಿದ್ದಲ್ಲದೆ, ತಮ್ಮ ವ್ಯಾಪ್ತಿಯಲ್ಲಿ ಬರುವ ಸಮೂಹ ಶಿಕ್ಷಣ 
ಕಾರ್ಯಕ್ರಮವನ್ನು, ಜೊತೆಯಲ್ಲಿ ಎಸ್‌ಎಸ್‌ಎ, ಆರ್‌ಎಮ್‌ಎಸ್‌ಎ 
ಮತ್ತು ಯೋಜನಾ ಕಾರ್ಯಕ್ರಮಗಳನ್ನು ಹಾಗೂ ಕಾಲದಿಂದ ಕಾಲಕ್ಕ 
ನೀಡುವ ಇನ್ನಿತರ ಕಾರ್ಯಕ್ರಮಗಳನ್ನು ಅವರು ತವಿಖೆ ಮಾಡಿ 
ಮೇಲ್ದಿಚಾರಣೆ ನಡೆಸಬೇಕು. 

ಅವರು ಕ್ಷೇತ್ರದಲ್ಲಿ ಆರ್‌ಟೆಇ ಮತ್ತು ತತ್ಪಂಬಂಧಿ ಚಟುವಟಿಕೆಗಳನ್ನು 
ನೋಡಿಕೂಳ್ಳಬೇಕು. 

ಇದಕ್ಕ ಸಂಬಂಧಿಸಿದಂತೆ ಸರ್ಕಾರ ನೀಡುವ ಯಾವುದೇ 
ಜವಾಬ್ದಾರಿಯನ್ನು ಅವರು ನಿರ್ವಹಿಸಬೇಕು. 


(ಛಿ) ಶೈಕ್ಷಣಿಕ 


ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಎಲ್ಲಾ ಶಾಲೆಗಳ ಶೈಕ್ಷಣಿಕ 
ಗುಣಮಟ್ಟವನ್ನು ಕಾಪಾಡಲು ಕ್ಲೇತ್ರ ಶಿಕ್ಷಣಾಧಿಕಾರಿಯು ಅಗತ್ಯ 
ಕ್ರಮಗಳನ್ನು ಕೈಗೊಳ್ಳಬೇಕು. 


ಅವರು ಕೇತ್ರ ಮಟ್ಟಿದಲ್ಲಿ ಹೊಸ ಶಾಲೆಗಳ ಅಗತ್ಯವನ್ನು ಗುರುತಿಸಬೇಕು 
ಮತ್ತು ಆರ್‌ಎಮ್‌ಎಸ್‌ಎ/ಎಸ್‌ಎಸ್‌ಎಗಳ ಅಡಿಯಲ್ಲಿ ಹೊಸ 
ಶಾಲೆಗಳನ್ನು ತೆರೆಯಲು ಅವರು ಅವಶ್ಯಕ ಕ್ರಮಗಳನ್ನು ಕೈಗೊಳ್ಳಬೇಕು. 
ಕ್ಷೇತ್ರ ಮಟ್ಟದಲ್ಲಿ ಶಾಲೆಗಳಲ್ಲಿ ಶಿಕ್ಷಕರ ಅಗತ್ಯವನ್ನು ಕ್ಲೇತ್ರ 
ಶಿಕ್ಷಣಾಧಿಕಾರಿಯು ಗುರುತಿಸಬೇಕು. 

ಕ್ಲೇತ್ರ ಮಟ್ಟದಲ್ಲಿ ವಿದ್ಯಾರ್ಥಿವೇತನ ಪರೀಕ್ಸೆ, ವೈಜ್ಞಾನಿಕ ವಸ್ತು 
ಪ್ರದರ್ಶನ ಇವುಗಳು ಸಕಾಲದಲ್ಲಿ ನಡೆಯುವಂತೆ ಅವಶ್ಯಕ ಕ್ರಮಗಳನ್ನು 
ಆತ ಕೈಗೊಳ್ಳಬೇಕು. 

ಡಿಐಇಟಿ/ಟಿಟಿಐಗಳೊಂದಿಗೆ ಸಮನ್ವಯ ಮಾಡಿಕೊಂಡು ಶಿಕ್ಷಣ 
ತರಬೇತಿಯನ್ನು ನಡೆಸಬೇಕು. 

ಡಿಐಇಟಿಗಳ ಸಲಹೆಯೊಂದಿಗೆ ಗುಣಮಟ್ಟದ ಶಿಕ್ಷಣವನ್ನು, ಮತ್ತು 
ವೈಜ್ಞಾನಿಕ ಪ್ರಕಿಯೆಯ ಮೌಲ್ಯಮಾಪನವನ್ನು ಖಚಿತ ಪಡಿಸಲು ಕ್ಲೇತ್ರ 
ಶಿಕ್ಷಣಾಧಿಕಾರಿಗಳು ಎಲ್ಲಾ ಅಗತ್ಯ ಕ್ರಮಗಳನ್ನೂ ಕೈಗೊಳ್ಳಬೇಕು. 
ವಿದ್ಯಾರ್ಥಿಗಳಲ್ಲಿ ಪಠ್ಯೇತರ ಚಟುವಟಿಕೆಗಳನ್ನು ಉತ್ತೇಜಿಸಲು ಕ್ಲೇತ್ರ 
ಶಿಕ್ಷಣಾಧಿಕಾರಿಯು ಸಾಧ್ಯವಾದ ಎಲ್ಲ ಕ್ರಮಗಳನ್ನು ತೆಗೆದುಕೊಳ್ಳಬೇಕು. 
ಕ್ಲೇತ್ರದೊಳಗೆ ಆರ್‌ಟೆಟ ಕಾಯಿದೆ ಮತ್ತು ಆರ್‌ಎಮ್‌ಎಸ್‌ಎನ 
ನಿಬಂಧನೆಗಳಿಗೆ ಅನುಗುಣವಾಗಿ ಎಲ್ಲಾ ಪ್ರಾಥಮಿಕ ಮತ್ತು ಪ್ರೌಢ 
ಶಾಲೆಗಳಲ್ಲಿ ಗುಣಮಟ್ಟಿವನ್ನು, ರಿವಾಜುಗಳನ್ನು ಅವರು 
ಖಾತ್ರಿ ಪಡಿಸಬೇಕು. 

ಇದಕ್ಕೆ ಸಂಬಂಧಿಸಿದಂತೆ ಸರ್ಕಾರ ನೀಡುವ ಯಾವುದೇ 
ಜವಾಬ್ದಾರಿಯನ್ನು ಆತನು ನಿರ್ವಹಿಸಬೇಕು. 


(ಜ) ಹಣಕಾಸು 


ಕ್ಲೇತ್ರ ಶಿಕ್ಷಣಾಧಿಕಾರಿಯ, ಎಲ್ಲಿ ಮುಖ್ಯೋಪಾಧ್ಯಾಯರಿಗೆ ಆ 
ಅಧಿಕಾರವನ್ನು ಬೀಡಿಲ್ಲವೋ ಅಂತಹ ಎಲ್ಲಾ ಪೌಢಶಾಲೆ ಮತ್ತು 
ಪ್ರಾಥಮಿಕ ಶಾಲೆಗಳ ಸಿಬ್ಬಂದಿಗೆ ಮತ್ತು ಕ್ಲೇತ್ರ ಶಿಕ್ಷಣ ಕಛೇರಿಯ 
ಸಿಬ್ಬಂದಿಗೆ ಸಹ ಹಣ ತೆಗೆಯುವ ಮತ್ತು ಬಟಿವಾಡೆ ಮಾಡುವ 
ಅಧಿಕಾರಿಯಾಗಿರುತ್ತಾರೆ. ಇದಲ್ಲದೆ ಅವರು ಅನುದಾನಿತ ಶಿಕಣ 
ಸಂಸ್ಥೆಗಳ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಗೂ ಡಿಡಿಒ 
(ಡ್ರಾಯಿಂಗ್‌ ಅಂಡ್‌ ಡಿಸ್‌ಬರ್ಸಿಂ೦ಗ್‌ ಆಫೀಸರ್‌) ಆಗಿರುತ್ತಾರೆ. 
ಕ್ಲೇತ್ರದೊಳಗೆ ಪ್ರಾಥಮಿಕ ಶಿಕಣವನ್ನು ನೋಡಿಕೊಳ್ಳಲು ಬಿಇಓ 
ಅವರನ್ನು ಜಿಲ್ಲಾ ಪರಿಷತ್ತಿನ ಹೆಚ್ಚುವರಿ ಕಾರ್ಯನಿರ್ವಾಹಕ ಅಧಿಕಾರಿ 
ಎಂದು ಘೋಷಿಸಲಾಗುತ್ತದೆ. ಅವರು ಕ್ಷೇತ ದೊಳಗಿನ ಬಿಆರ್‌ಸಿಸಿಗಳ್ಲು, 
ಸಿಆರ್‌ಸಿಸಿಗಳು, ಬಿಆರ್‌ಸಿಸಿ ಕಛೇರಿಯ ಸಿಬ್ಬಂದಿ, ಜಿಲ್ಲಾ ಪರಿಷತ್‌ ನ 
ಶಿಕ್ಷಕರು, ಕಿರಿಯ ಶಿಕ್ಷಕರು, ಶಿಕ್ಷಕರ ಸಹಾಯಕರು, ಗಣ ಶಿಕಕರ 
ಸಹಾಯಕರು ಇವರೆಲ್ಲರಿಗೂ ಬಟವಾಡೆ ಅಧಿಕಾರಿಗಳಾಗಿರುತ್ತಾರೆ. 


ಅವರು, ಎಲ್ಲಾ ಅನುದಾನಿತ ಶೈಕ್ಷಣಿಕ ಸಂಸ್ಥೆಗಳ ಶಿಕ್ಷಕ ಸಿಬಂದಿಗೆ 
ಮತ್ತು ಎಸ್‌ ಅಂಡ್‌ ಎಮ್‌ಇ ಇಲಾಖೆಯ ತನ್ನ ಅಧೀನಕ್ಕ 
ತೆಗೆದುಕೊಂಡಿರುವ ಮತ್ತು ಕಾರ್ಯನಿರ್ವಾಹಕ ಅಧಿಕಾರಿಯೇ ಡಿಡಿಓ 
ಆಗಿರುವ ಯುಎಲ್‌ಬಿ ಶಾಲೆಗಳ ಸಿಬ್ಬಂದಿಗೆ ಹಣ ತೆಗೆಯುವ ಮತ್ತು 
ಬಟಿವಾಡೆ ಮಾಡುವ ಕೆಲಸವನ್ನು ಬಿರ್ವಹಿಸಬೇಕಾಗುತ್ತದೆ. ಡಿಇಓ 
ಅವರ ಅನುಮತಿ ಇಲ್ಲದೆ ಹಣತೆಗೆಯುವ, ಬಟವಾಡೆ ಮಾಡುವ 
ಅಧಿಕಾರವನ್ನು ಬಿಇಓ ಅವರು ಎಬಿಇಓ ಅವರಿಗೆ ಹಸ್ತಾಂತರ 
ಮಾಡಬಾರದು. 

ವೇತನ ಹೆಚ್ಚಳ, ರಜೆ, ಜಿಪಿಎಫ್‌ ಅನ್ನು ತಾತ್ಕಾಲಿಕವಾಗಿ 
ಹಿಂಪಡೆಯುವುದು, ಪ್ರೌಢಶಾಲಾ ಮುಖ್ಯೋಪಾಧ್ಯಾಯರನ್ನು 
ಹೊರತುಪಡಿಸಿ ಉಳಿದ ಸಿಬ್ಬಂದಿ, ಪ್ರಾಥಮಿಕ ಶಾಲೆಯ ನೌಕರರು, 
ಅನುದಾನಿತ ಶಿಕಣ ಸಂಸ್ಥೆಗಳ ಬೋಧಕ ಮತ್ತು ಬೋಧಕೇತರ 
ಸಿಬ್ಬಂದಿಯರಿಗೆ ಜಿಪಿಎಫ್‌ ಬಿಂದ ಭಾಗಶಃ ಅಂತಿಮ ಮುಂಗಡವನ್ನು 
ಮಂಜೂರು ಮಾಡುವುದು ಇದೆಲ್ಲವನ್ನೂ ಆತನೇ 
ನಿರ್ವಹಿಸಬೇಕಾಗುತದೆ. 

ತನ್ನ ಕ್ಷೇತ್ರದಲ್ಲಿ ಬರುವ ಎಲ್ಲಾ ಪ್ರಾಥಮಿಕ ಹಾಗೂ ಪ್ರೌಢ ಶಾಲೆಯ 
ಶಿಕ್ಷಕರಿಗೆ ಎನ್‌ಡಿಸಿ ನೀಡಲು ಆತನೇ ನೊಡಲ್‌ ಅಧಿಕಾರಿಯಾಗಿರುತ್ತಾರೆ. 
ಕ್ಲೇತ್ರ ಶಿಕ್ಷಣಾಧಿಕಾರಿಯ ಬಜೆಟ್‌ ರಚನೆಗೆ ಯೋಜನಾ ಮತ್ತು 
ಯೋಜನೇತರ ಎಲ್ಲಾ ಯೋಜನೆ ಮತ್ತು ಕಾರ್ಯಕ್ರಮಗಳಡಿಯಲ್ಲಿ 
ಬರುವ ಎಲ್ಲಾ ಅನುದಾನ, ಕೊಡುಗೆಗಳಿಗೆ ಸಂಬಂಧಿಸಿದಂತೆ ಹಣ ವಿಗದಿ 
ಮಾಡುವುದಕ್ಕ ಮತ್ತು ಹಣದ ಸೂಕ ಉಪಯೋಗದ ಬಗ್ಗೆ ಪ್ರಮಾಣಪತ್ರ 
ಸಲ್ಲಿಸಲು ಜವಾಬ್ದಾರರಾಗಿರುತ್ತಾರೆ. 

ನಗದು ಪುಸಕವನ್ನು ಸರಿಯಾಗಿ ನಿರ್ವಹಿಸುವುದಕ್ಕೆ, 
ಬ್ಯಾ೦ಕ್‌ಗಳೊಂದಿಗಿನ ಲೆಕ್ಕ ಸಾಮರಸ್ಯಕ್ಕ, ಯುಸಿ ಗಳ ಸಂಗಹಕ,, 
ವೆಚ್ಚವನ್ನು ಸಕಾಲದಲ್ಲಿ ಮಾಡುವುದಕ್ಕೆ ಜವಾಬ್ದಾರರಾಗಿರುತ್ತಾರೆ. 
ಆತನು ನಗದು ಪುಸಕದಲ್ಲಿನ ತನ್ನ ನಮೂದನ್ನು ವೋಚರ್‌, ಬಿಲ್‌ 
ಮತ್ತು ಅಕ್ಕಿಟೆನ್ಸ್‌ (ವೇತನ ಪಾವತಿ ರಸೀದಿ)ಗಳೊಂದಿಗೆ ದೃಢೀಕರಿಸಬೇಕು. 
ಸಾಫ್ಮ್ಷರ ಭಾರತ, ಎಂಡಿಎಂ, ಆರ್‌ಎಮ್‌ಎಸ್‌ಎ, ಎಸ್‌ಎಸ್‌ಎ ಮುಂತಾದ 
ವಿವಿಧ ಯೋಜನೆಗಳೆಗೆ/ಕಾರ್ಯಕ್ರಮಗಳಿಗೆ ಅನುದಾನವಿದ್ದಲ್ಲಿ ಅದಕ್ಕೆ 
ಜಂಟಿ ಬ್ಯಾಂಕ್‌ ಖಾತೆಗಳಿದ್ದು ಅದನ್ನು ಬಿಇಓ ಮತ್ತು ಇಬ್ಬರಲ್ಲಿ ಒಬ್ಬ 
ಸಹಾಯಕ ಬಿಇಓ - ಕಾರ್ಯಕ್ರಮದ ಉಸ್ತುವಾರಿಯಾಗಿರುವವರೇ ಆದರೆ 
ಒಳ್ಳೆಯದು- ಅದನ್ನು ನಡೆಸಿಕೊಂಡು ಹೋಗುತ್ತಾರೆ. 

ಬಿಇಓ ಕಛೇರಿ ಮತ್ತಿತರ ತಮ್ಮ ವ್ಯಾಪ್ಲಿಯಲ್ಲಿ ಬರುವ ಕಛೇರಿಗಳಲ್ಲಿನ 
ಲೆಕ್ಕದ ಪುಸಕಗಳು, ಯುಸಿ ಗಳು, ಪಿಂಚಣಿ ಪ್ರಕರಣಗಳು, 
ಸಾಮಾಗ್ರಿಗಳನ್ನು ಕೊಳ್ಳುವುದು ಮತ್ತಿತರ ಹಣಕಾಸಿನ ವಿಷಯಗಳು 
ಇವೆಲ್ಲವುಗಳಿಗೂ ಅವರೇ ಹೊಣೆಯಾಗಿರುತ್ತಾದರೆ. 


* ಇದಕ್ಕೆ ಸಂಬಂಧಿಸಿದಂತೆ ಸರ್ಕಾರ ನೀಡುವ ಯಾವುದೇ 
ಜವಾಬ್ದಾರಿಯನ್ನು ಆತನು ನಿರ್ವಹಿಸಬೇಕು. 


(€) ಇತರೆ 


° ಕ್ನೇತ್ರ ಶಿಕ್ಷಣಾಧಿಕಾರಿಯ ಕ್ಲೇತ್ರ ಮಟ್ಟಿದಲ್ಲಿ ಸಂಬಂಧಹಟ್ಟಿ 
ಇಲಾಖೆಗಳಾದ ಆರೋಗ್ಯ, ಪರಿಶಿಷ್ಟ ಜಾತಿ/ವರ್ಗಗಳ ಅಭಿವೃದ್ಧಿ, ಆರ್‌.ಡಿ 
ಎಚ್‌ ಅಂಡ್‌ ಯುಡಿ, ಪಿಆರ್‌ ಮತ್ತು ಕಲಸ ಕಾರ್ಯಗಳ ಇಲಾಖೆಯ 
ಅಧಿಕಾರಿಗಳೊಂದಿಗೆ ಸಮನ್ವಯವನ್ನು ಸಾಧಿಸಿಕೊಳ್ಳಬೇಕು. ಇದಕ್ಕಾಗಿ 
ಕ್ಲೇತ್ರ ಮಟ್ಟದಲ್ಲಿ ಸಮನ್ವಯ ಸಮಿತಿ ಇರಬೇಕು. ಇದರಲ್ಲಿ ಸಂಬಂಧಿತ 
ಇಲಾಖೆಗಳ ಕ್ಲೇತ್ರ ಮಟ್ಟಿದ ಅಧಿಕಾರಿಗಳು, ಸರ್ಕಾರಿ ಪ್ರೌಢಶಾಲೆಯ 
ಮುಖ್ಯೋಪಾಧ್ಯ್ಮಾಯರುಗಳು, ಬಿಆರ್‌ಸಿಸಿಗಳು, ಸಿಆರ್‌ಸಿಸಿಗಳು 
ಸದಸ್ಯರಾಗಿದ್ದು, ಕೇತ್ರ ಶಿಕಣಾಧಿಕಾರಿಯು ಅಧ್ಯಕ್ಷರಾಗಿರುತ್ತಾರೆ. ಪ್ರತಿ 
ತಿಂಗಳೂ ಸಮಿತಿಯು ಸಭೆ ಸೇರಿ ವಿವಿಧ ಶೈಕ್ಷಣಿಕ ಸಮನ್ವಯ ಮತ್ತು 
ಅನುಷ್ಠಾನದ ಅಂಶಗಳನ್ನು ಚರ್ಚಿಸುತ್ತದೆ. ಸಹಾಯಕ ಬಿಇಓಗಳಲ್ಲಿ 
ಒಬ್ಬರು ಸಬೆಯ ಸಂಜಾಲಕರಾಗಿರುತ್ತಾರೆ. 


(೦) ಸಹಾಯಕ ಕ್ಲೇತ್ರ ಶಿಕ್ಷಣಾಧಿಕಾರಿಯ ಕೆಲಸಗಳ ಪಟ್ಟಿ 


ಸಹಾಯಕ ಬಿಇಓ ಅವರು ಬಿಇಣಟ ಅವರ ಆಡಳಿತಾತ್ಮಕ 
ನಿಯಂತ್ರಣದಲ್ಲಿ ಕೆಲಸ ಮಾಡುತಾರೆ.ಅವರು ಪ್ರೌಢಶಾಲೆಗಳ 
ಮೇಲ್ವಿಚಾರಣೆಯನ್ನು ಹೊರತುಪಡಿಸಿ ಕ್ಲೇತ್ರ ಶಿಕ್ಷಣಾಧಿಕಾರಿಗೆ ದೈನಂದಿನ 
ಕೆಲಸಗಳಲ್ಲಿ ನೆರವಾಗುತ್ತಾರೆ. 


ಸಹಾಯಕ ಕೇತ್ರ ಶಿಕಣಾಧಿಕಾರಿಯು 


. ಬಿಇಓ ಅವರು ನೀಡಿದ ಡಿಡಿಓ ಅಧಿಕಾರವನ್ನು ಸೂಕವಾಗಿ ಬಳಸಬೇಶು. 

° ನಕ್ನೇತ್ರದ ವ್ಯಾಪ್ತಿಯಲ್ಲಿ ಬರುವ ಎಲ್ಲಾ ಹಿರಿಯ ಪ್ರಾಥಮಿಕ/ಪ್ರಾಥಮಿಕ 
ಶಾಲೆಗಳ ಮೇಲ್ವಿಚಾರಣೆ ಹಾಗೂ ತಪಾಸಣೆಗೆ ಅವರು 
ಹೊಣೆಗಾರರಾಗಿರುತ್ತಾರೆ. 

* ಡಿಇಓ/ಬಿಇಟ ಅವರುಗಳು ವಬಿಗದಿಪಡಿಸುವ ಇನ್ನಾವುದೇ ಶಾಲೆಯ 
ಮೇಲ್ವಿಚಾರಣೆ ಹಾಗೂ ತನಿಖೆಗೆ ಕೆಲಸವನ್ನು ನಿರ್ವಹಿಸುತ್ತಾರೆ. 

° ಬಿಇಓ ಅವರಿಗೆ ಎಂಡಿಎಂ, ಸಮೂಹ ಶಿಕಣ, ಎಸ್‌ಎಸ್‌, 
ಆರ್‌ಎಮ್‌ಎಸ್‌ಎ ಕೆಲಸಗಳಲ್ಲಿ ನೆರವಾಗುತ್ತಾರೆ. 

* ಸರ್ಕಾರ ಅಥವಾ ಬಿಇಓ ವಬಿಗದಿಪಡಿಸುವ ಎಲ್ಲಾ ಕೆಲಸಗಳನ್ನು 
ನಿರ್ವಹಿಸುತ್ತಾರೆ. 

° ಕ್ಲೇತ್ರದ ವ್ಯಾಪ್ತಿಯೊಳಗೆ ಆರ್‌ಟಿಇ ಮತ್ತು ಸಂಬಂಧಿತ ಚಟುವಟಿಕೆಗಳಿಗೆ 
ಅವರು ಜವಾಬ್ದಾರರಾಗಿರುತಾರೆ. 


O00 NA PN 


[ER 
[e 


WU HV HV UVLUVNU VN RNV DNDN ND Dp RNV VN DNV Ve =m em mmm pm mm mm 
AN UA WN = OOOO NAN U& VY N= OO NOONAN U?& YY Vem 


S& ME 
DEO 
BEO 
DI 
BRCC 
DPC 
DDO 
SPD 
OPEPA 


. RMSA 


. OMSM 
. BBSR 
. SSA 

. BSE 

. UC 

. MDM 

. RTE 

. CCR 

. OES 

. Sr, SES 
. FCI 

. DWO 

. DIET 

. DRC 

. SCERT 
. PAC 

. LFA 

. DC 

. NAC 

. CRCC 
. SMC 

. SMDC 
. TTI 

. GPF 

. NDC 

. RDH&UD 
. PR&Works 


List of Abbreviations 


School and Mass Education 

District Education Officer 

Block Education Officer 

District Inspector / Deputy Inspector of Schools 
Block Resource Centre Coordinator 

District Project Coordinator 

Drawing and Disbursing Officer 

State Project Director 

Odisha Primary Education Program Authority 
Rashtriya Madhyamik Shiksha Abhiyan 
(National Mission for Secondary Education 
Odisha Madhyamika Shiksha Mission 
Bhubaneswar 

Sarva Shiksha Abhiyan 

Board of Secondary Education 

Utilisation Certificate 

Mid-day Meal Programme 

Right to Education 

Confidential Character Roll 

Orissa Education Service 

Sr Supplemental Educational Services 

Food Corporation of India 

District Welfare Officer 

District Institute for Education and Training 
District report Card 

State Council of Educational Research and Training 
Public Accounts Committee 

Local Fund Audit 

Detailed Contingent Bills 

Notified Area Council 

Cluster Resource Centre Coordinators 

School Managing Committee 

School Management Development Committee 
Teacher Training Institute 

Government Provident Fund 

No Demand certificate 

Rural Development, Housing & Urban Development 
Panchayati Raj 


